"ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್ತು 


833 


ಸದಸ್ಯರ ಹೆಸರು ಡಾ॥ 


ಸಿ.ಆರ್‌, ಮನೋಹರ್‌ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ) 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


15-12-2020 
ಬೃಹತ್‌ ಮತ್ತು 


ಮಧ್ಯಮ ಕೈಗಾರಿಕೆ ಸಚಿವರು 


ಕ್ರಸಂ ಪ್ರಶ್ನೆ ಉತ್ತರ 
(5) |5ರಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ | ಕವಿಸ್‌ಡಿಎಲ್‌ ಸಂಸ್ಥೆಯಲ್ಲಿ 2020-21 ನೇ ಸಾಲಿನಲ್ಲಿ 
ನಿಗಮದ ಉತ್ಪನ್ನಗಳ ಬಗ್ಗೆ ಜಾಹೀರಾತು ನೀಡಲು 
(Mysore Sandal Company) ಸಂಸ್ಥೆಯಲ್ಲಿ | ನಿಗದಿಪಡಿಸಿದ ಮೊತ್ತ ರೂ,2056.65 ಲಕ್ಷಗಳು. 
2020-21ನೇ ಸಾಲಿನಲ್ಲಿ ನಿಗಮದ ಉತ್ಪನ್ನಗಳ 
ಬಗ್ಗೆ ಜಾಹೀರಾತು 'ನೀಡಲು ಮೀಸಲಿರಿಸಿರುವ 
ಅನುದಾನವೆಷ್ಟು: 
(ಆ) | ನಿಗಮದಿಂದ ಯಾವ ಯಾವ ರೀತಿಯಲ್ಲಿ | ನಿಗಮದಿಂದ ನೀಡಲಾಗುತ್ತಿರುವ ವಿವಿಧ ಜಾಹೀರಾತುಗಳ 
ಜಾಹೀರಾತು ನೀಡಲಾಗುತ್ತಿದೆ; (ವಿವರವನ್ನು | ವಿವರ: 
ನೀಡುವುದು) : 1. Electronic Media 
" 2. Press Media 
3. Out Door Media 
. 4. Others/ Monthly Magazine 
(ಇ) | ಜಾಹೀರಾತಿಗಾಗಿ ಮೀಸಲಿರಿಸಿರುವ ಅನುದಾನದಲ್ಲಿ | ಜಾಹೀರಾತಿಗಾಗಿ ದಿನಾಂಕ: 01.04.2020ರಿಂದ ದಿನಾಂಕ: 
ಷೆಚ್ಚ ಮಾಡಿರುವ ಅನುದಾನ ಎಷ್ಟು: (ಮಾಹಿತಿ | 11.12.2020ರವರೆಗೆ ಖರ್ಚು ಮಾಡಲಾದ ಒಟ್ಟು 
ನೀಡುವುದು) ಮೊತ್ತ ರೂ.7,18,90,000/- 
ಈ) [ಯಾವ ಯಾವ ಮಾಧ್ಯಮದ (ಉದಾ: ಪತ್ರಿಕೆ, | ಜಾಹೀರಾತು ನೀಡಲಾದ ಮಾಧ್ಯಮಗಳ ವಿವರ: 
ಹೋರ್ಡಿಂಗ್‌, ರೇಡಿಯೋ) ಮೂಲಕ ಜಾಹೀರಾತು ಮೊತ್ತ ರೂ. ಲಕ್ಷ ಗಳಲ್ಲಿ 
"| ನೀಡಲಾಗುತ್ತದೆ? (ವಿವರವನ್ನು ನೀಡುವುದು) 1] Electronic Media Rs.150.84 
2.| Press Media RS.65.02 
3.| Out Door Media RS.500.14 
4. Others/iMonthly RS.2.90 
Magazine ' 


" ಸಿಐ79 ಸಿಪಿಎಂ 2020 (ಇ) 


ng 
ಯೆ 


(ಜಗದೀಶ ಶೆಟ್ಟರ), 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ಳಂ 


